ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ' 236 2 


ನಕ್ಷೆಯೊಂದಿಗಿನ ಪ್ರಸ್ತಾವನೆಯು 
ಸರ್ಕಾರದಲ್ಲಿ ಸೀೀಕೃತವಾಗಿದೆಯೇ; 
ಸ್ಟೀಕೃತವಾಗಿದ್ದರೆ ಆಡಳಿತಾತ್ಮಕ 
ಅನುಮೋದನೆ ನೀಡಲು ವಿಳಂಬ 
ಮಾಡುತ್ತಿರುವುದು ಏಕೆ; ಯಾವಾಗ 
ಅನುಮೋದನೆ ನೀಡಲಾಗುವುದು; 


ಸದಸ್ಯರ ಹೆಸರು : ಶ್ರೀ ಸುನೀಲ್‌ ಗೌಡ ಬಸನ ಗೌಡ 
ಪಾಟೀಲ್‌ 
(ಸೈಫಳೀಯ ಸಂಸ್ಥೆಗಳ ಕೇತು 
ಉತ್ತರಿಸುವ ಸಚಿವರು ' ಕಂದಾಯ ಸಚಿವರು 
ಉತ್ತರಿಸುವ ದಿನಾಂಕ ' 04.03.2020 
[ಕ್ರ.ಸಂ ಪ್ರಶ್ನೆ | ಉತ್ತರ 
ಅ) ವಿಜಯಪುರ ನಗರ ಪ್ರದೇಶದ 
ಮಹಲ್‌ಬಾಗಾಯತ್‌ ರಿ.ಸ.ನ೦. 313 
ಮತ್ತು 314 ರಲ್ಲಿ ಜಿಲ್ಲಾ ಹೌದು 
ಕಾರ್ಯಾಲಯಗಳ 
ಸಂಕೀರ್ಣವನ್ನು ನಿರ್ಮಾಣ 
ಮಾಡುವುದು ಸರ್ಕಾರದ ಗಮನಕ್ಕೆ 
| ಬಂದಿದೆಯೇ; -. 
ಆ) ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲಾ 
ಕಛೇರಿಗಳ ಸಂಕೀರ್ಣ ನಿರ್ಮಾಣದ 
ಕುರಿತು ಅಂದಾಜುಪಟ್ಟಿ ಮತ್ತು ದು 


ಸರ್ಕಾರದ ಆದೇಶ ಸಂ: ಕಂಇ 01 
ಡಬ್ಬ್ಯೂಬಿಆರ್‌ 2016, ದಿ:03.12.2019 
ರಲ್ಲಿ ವಿಜಯಪುರ ಜಿಲ್ಲಾ ಕಛೇರಿಗಳ 
ಸಂಕೀರ್ಣ ಕಟ್ಟಡ ಕಾಮಗಾರಿಯ 


ಅನುಮೋದನೆ ನೀಡದಿರಲು | ಗ್ರೂ.25.00 ಕೋಟಿಗಳ 
ಕಾರಣವೇಮ; ಅಂದಾಜುಪಟ್ಟಿ ಮತ್ತು ನಕೆಗೆ 
ಈಗಾಗಲೇ ಆಡಳಿತಾತ್ಮಕ 
| ಅನುಮೋದನೆ ನೀಡಲಾಗಿದೆ. 
ಇ) 7 ಸದರಿ ಕಾಮಗಾರಿಗೆ ಅನುದಾನದ ಇಲ್ಲ. 
L ಕೊರತೆ ಇದೆಯೇ? 
NN 
(ಆರ್‌. ಅಶೋಕ) 


ಕಂದಾಯ ಸಚಿವರು 


